ಭಾಗಾಕಾರವೆಂದರೆ ಮಕ್ಕಳು ಏಕೆ ಹೆದರುತ್ತಾರೆ? 


ಗೋಮತಿ ರಾಮಮೂರ್ತಿ 


ಐದು ವರ್ಷದ ಹಿಂದೆ, ನಾನು ನನ್ನ ಶಾಲೆಯಲ್ಲ ಗಣಿತ 
ಪ್ರಯೋಗಾಲಯ ಎಂಬ ಒಂದು ಪ್ರಬಂಧವನ್ನು ಪ್ರಸ್ಲುತಪಡಿಸುತ್ತಿದ್ದೆ. 
ಪ್ರಸ್ಲುತಿಯ ನಂತರದ ಚರ್ಚೆಯಲ್ಲ ಯಾರೋ ನನ್ನನ್ನು ಕೇಆದರು: 
"ಬೇರೆಲ್ಲ ಅಂಕಗಣಿತದ ಕ್ರಿಯೆಗಳೂ ನಾವು ಒಂದು ಅಂಕಿಯಿಂದ 
ಆರಂಭಸಿದರೆ ಭಾಗಾಕಾರದಲ್ಲ ಮಾತ್ರ ಗರಿಷ್ಠ ಸ್ಥಾನಬೆಲೆಯುಂದೇಕೆ 
ಆರಂಭಸುತ್ತೇವೆ?' 


ನನ್ನ ಉತ್ತರ. 'ಸ್ಥಾನಬೆಲೆಯ ಕುರಿತು ನಿಮ್ಮ ಅರ್ಥೈಸುವಿಕೆ 
ಉತ್ತಮವಾಗಿದ್ದರೆ, ಈ ಕ್ರಿಯೆಗಳನ್ನು ಜಡಿ ಸಂಖ್ಯೆಬುಂದಲೇ 
ಆರಂಭಸಬೇಕು ಎಂಬ ಅಗತ್ಯವಿಲ್ಲ. ಹಿಂದುಮುಂದಾಗಿಯೂ 
ಇರಬಹುದು. ಹಾಗೆಯೇ ಭಾಗಾಕಾರದಲ್ಲಂಯೂ ಎರಡು 
ಕಡೆಯಿಂದಲೂ ನೀವು ಭಾಗಿಸಬಹುದು.' 


ಇನ್ನೂ ಆ ಪ್ರಶ್ನೆಯು ನನ್ನ ಮನಸ್ಸಿನ ಒಂದು ಮೂಲೆಯಲ್ಲ ಇದೆ. 
ಒಂದು ಕ್ರಮಾವಳಯನ್ನು ರಚಿಸುವುದಕ್ಕಾಗಿ ಅಂಕಗಣಿತದ ನಾಲ್ದು 
ಮೂಲ ಕ್ರಿಯೆಗಳನ್ನು ನಾವು ನಿಯಮಗಳನ್ನಾಗಿ ಅನುಸರಿಸುತ್ತೇವೆ. 
ಆದರೆ ಈ ನಿಯಮಗಳು ಕಠಿಣ ಮತ್ತು ವೇಗವಾಗಿರುವುದಿಲ್ಲ. 


ಎಲ್ಲ ಅಂಕಗಣಿತದ ಕಾರ್ಯಗಳಲ್ಲ ಭಾಗಾಕಾರವು ಬಹಳ 
ಕಠಿಣವಾದ ಭಾಗವಾಗಿದೆ ಹಾಗೂ ಬಹಳಷ್ಟು ನಿಯಮಗಳನ್ನು 
ಒಳಗೊಂಡಿರುವುದರಿಂದ ಮಕ್ಕಳು ಇದಕ್ಕೆ ಹೆದರುತ್ತಾರೆ. 
ಅದರಲ್ಲಯೂ ಬಹು ಉದ್ದದ ಭಾಗಾಕಾರವು ಪ್ರಾಥಮಿಕ ಹಂತದ 
ಮಕ್ಕಳಗೆ ಅತಿ ಕಠಿಣವಾದುದು. ಶಾಲೆಗಕ್ಲ ಭಾಗಾಕಾರದ 
ನಿಯಮಗಳನ್ನು/ಕ್ರಮಾವಳಗಳನ್ನು ಬಳಸಲು ಆರಂಣಸಿದಾಗ 
ಭಾಗಾಕಾರದ ನಿಜವಾದ ಅರ್ಥವನ್ನು ವಾಟುವಂತೆ ಬೋಧಿಸಲು 
ಸೋತಿರುತ್ತೇವೆ. ಭಾಗಾಕಾರದ ನಿಯಮಗಳು ಒಂದು 
ಪ್ರಕ್ರಿಯೆಯಾಗಿದ್ದು. ಆದರೆ ಆ ಪರಿಕಲ್ಪನೆಗಳನ್ನು 
ಅರ್ಥಮಾಡಿಕೊಳ್ಳಲು ತರ್ಕ ಹಾಗೂ ಗಮನವಿಟ್ಟು ನಿರ್ಣಲುಸುವ 
ಕೆಲಸದ ಅವಶ್ಯಕತೆ ಇದೆ. 


ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು 


ಒಬ್ಬ ಪ್ರಜ್ಞಾವಂತ ವಿಜ್ಞಾನಿ ಹಾಗೂ ಲೇಖಕರಾಗಿರುವ ಡೇನಿಯಲ್‌ 
ವಿಲ್ಲಂಗ್ರ್ಯಾಮ್‌ ಕೊಡುವ ಉದಾಹರಣೆಗಿಂತ ಬೇರೊಂದು ಉತ್ತಮ 
ಉದಾಹರಣಿ ನನಗೆ ಕಾಣಸಿಗುತ್ತಿಲ್ಲ. ಇವರು ಹೇಳುವುದೇನೆಂದರೆ 
ಅಮೇರಿಕಾದ ಶೇಕಡಾ 25ರಷ್ಟು ಆರನೇ ತರಗತಿಯ ಮಕ್ಷಳ 
ಪ್ರಕಾರ = ಚಿಹ್ನೆಯ ಅರ್ಥವೆಂದರೆ ಉತ್ತರವನ್ನು ಇಲ್ಲ ಬರೆಯುರಿ 
ಎಂದಾಗಿರುತ್ತದೆ (ಎಸಿಟ, ಅಮೆರಿಕನ್‌ ಎಜುಕೇಟರ್‌). ಆದರೆ 


ಅವರು = ಚಿಹ್ನೆಯು ಸಮಾನ ಅಥವಾ ಗಣಿತೀಯ 
ಸಮಾನತೆಯಾಗಿರುತ್ತದೆ ಎನ್ನುವುದನ್ನು ಅರ್ಥ ಮಾಡಿ- 
ಕೊಂಡಿರುವುದಿಲ್ಲ. 


ತರಗತಿಯಲ್ಲ ಯಾವುದರ ಅಗತ್ಯವಿದೆ? ಎನ್‌ಸಿಎಫ್‌ (2೦೦5) 
ತನ್ನು ಗಣಿತದ ನಿಲುವು ಪ್ರಬಂಧದಲ್ಲ (position paper) 


ಮಹತ್ವಾಕಾಂಕ್ಷೆಯುಳ್ಳ ಹಾಗೂ ಪರಸ್ಪರ ಹೊಂದಾಣಿಕೆಯಬುರುವ 
ಪಠ್ಯಕ್ರಮವನ್ನು ಶಿಫಾರಸ್ತು ಮಾಡುತ್ತದೆ ಮತ್ತು ಗಣಿತದ ಕಲಕೆ 
ಪ್ರತಿಯೊಂದು ಮಗುವಿನ ಹಕ್ಷು ಎಂದು ಹೇಳುತ್ತದೆ. ಇದಕ್ಕಾಗಿ. 
ಶಾಲಾ ಗಣಿತವು ಚಟುವಟಕೆ ಆಧಾರಿತವಾಗಿರಬೇಕೆಂದು 
ಪ್ರತಿಪಾದಿಸುತ್ತದೆ. 


ಹೀಗಾಗಿ ಭಾಗಾಕಾರದಲ್ಲ 'ಗಣಿತ' ಎಂಬ ಕಲ್ಪನೆಯನ್ನು 
ಸಾಕಾರಗೊಳಸಲು ಹಾಗೂ ನನ್ನ ತರಗತಿಯಲ್ಲರುವ ಪ್ರತಿಯೊಂದು 
ಮಗುವು ಇದನ್ನು ಕಲಯುವಂತೆ ಮಾಡಲು ನನ್ನ ಭಾಗಾಕಾರ 
ತರಗತಿಂಶುಲ್ಲ ಚಟುವಟಕೆ ಆದಾರಿತ ವಿಧಾನವನ್ನು 
ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ನನ್ನ ಎಲ್ಲ ವಿದ್ಯಾರ್ಥಿಗಳು 
ಭಾಗಾಕಾರವನ್ನು ಸುಲಭವಾಗಿ ಕಅಲಯುವಂತೆ ಮಾಡುತ್ತೇನೆ 
ಎಂದು ಖಾತರಿಪಡಿಸುತ್ತೇನೆ. ಈ ಲೇಖನದಲ್ಲ ಈ ಎಲ್ಲಾ 
ಕಲ್ಪನೆಗಳನ್ನು ಪ್ರಸ್ಲುತಪಡಿಸಲಾಗಿದೆ. 


ಭಾಗಕಾರವು ಮಕ್ಕಳಗೇಕೆ ಕಠಿಣವೆನಿಸುತ್ತದೆ? 


ಸಮಸ್ಯೆ ಇರುವುದು ಮಕ್ಷಳಲ್ಪ ಅಲ್ಲ, ಆದರೆ ಇದನ್ನು ಕಲಅಸುವ 
ವಿಧಾನದಲ್ಲ ಸಮಸ್ಯೆಯುದೆ. ಈ ಕೆಳಗೆ ಕೆಲವು ಪ್ರಶ್ನೆಗಳನ್ನು 
ಪಟ್ಟಿಮಾಡಲಾಗಿದೆ. ನಮ್ಮ ತರಗತಿಯ ಬೋಧನೆಯಲ್ಲ ಇವುಗಳಗೆ 
ಪರಿಹಾರ ಕಂಡುಕೊಳ್ಳುತ್ತಿದ್ದೇವೆಯೇ ಯೋಚಿಸಿ. 


1 ಭಾಗಾಕಾರ ಎಂದರೇನು? 

2. ದೈನಂದಿನ ಜೀವನದಲ್ಪ ಇದನ್ನು ಎಲ್ಲ ಬಳಸಲಾಗುತ್ತದೆ? 

G. ದೈನಂದಿನ ಜೀವನದ ಯಾವುದೇ ಒಂದು ಸಂದರ್ಭದಲ್ಲ ನಾವು 
4 ಅಥವಾ 5 ಅಂಕಿಯ ಸಂಖ್ಯೆಯನ್ನು ಮೂರಂಕಯ 
ಸಂಖ್ಯೆಯಿಂದ ಭಾಗಿಸುತ್ತೇವಿಯೇ? (ಬಹು ಸಂಖ್ಯಾ ಎಣಿಕೆ) 

4. ಅಂತಹ ಸಂದರ್ಭ ಬಂದಾಗ ಎಷ್ಟು ಜನ ಕ್ಯಾಲ್ಲುಲೇಟರ್‌ ಇಲ್ಲದೆ 
ಇದನ್ನು ಮಾಡುತ್ತಾರೆ? 


ಒಂದು ಮುಖ್ಯವಾದ ಅಂಶವನ್ನು ಇಲ್ಲ ಹೇಳಬಯಸುತ್ತೇನೆ. 
ಶಾಲೆಯಲ್ಲ ಈ ಪರಿಕಲ್ಪನೆಗಳನ್ನು ಔಪಚಾರಿಕವಾಗಿ ಕಲಯುವ 
ಮುಂಚೆಯೇ ಮಕ್ಷಳು ಭಾಗಾಕಾರ ಹಾಗೂ ಭಿನ್ನರಾಶಿಗಳನ್ನು 
ಒಳಗೊಂಡಂತೆ ಮೂಲ ಅಂಕಗಣಿತವನ್ನು ತಮ್ಮ ದೈನಂದಿನ 
ಜೀವನದಲ್ಲ ಬಳಸಲು ಸಮರ್ಥರಾಗಿರುತ್ತಾರೆ (ಪಾರ್ಮಾರ್‌, 
2೨೦೦3: ಮಿಕ್ಸ್‌ ಮತ್ತು ಇತರರು, 19೨೨). ಎನ್‌ಸಿಟಎಂ 
(ನ್ಯಾಷನಲ್‌ ಕೌನ್ಸಿಲ್‌ ಆಫ್‌ ಟೀಚರ್ಸ್‌ ಆಫ್‌ ಮ್ಯಾಥಮೆಟಕ್ಸ್‌)ನ 
ಒಂದು ಪ್ರಕಟನೆಯ ಪ್ರಕಾರ ವಿದ್ಯಾರ್ಥಿಗಳು ವಿಷಯವನ್ನು 
ಅರ್ಥಮಾಡಿಕೊಂಡಲ್ಲ ಒಂದು ಸಮಸ್ಯೆಯ ಪರಿಹಾರಕ್ಕೆ ಬೇಕಾದ 
ಮಾರ್ಗವನ್ನು ತಾವೇ ಹುಡುಕಿಕೊಳ್ಳುತ್ತಾರೆ. ಭಾಗಾಕಾರದ 
ಬೋಧನೆ-ಕಅಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಬಹಳಷ್ಟು 
ಮಾರ್ಗಗಳವೆ. ನನ್ನು ಶಾಲೆಯ ನಾಲ್ಲನೇ ತರಗತಿಯ 
ಮಕ್ಕಳೊಂದಿಗೆ ಇವನ್ನು ಪ್ರಯತ್ನಿಸಲಾಗಿದೆ. ನಮ್ಮ ಶಾಲೆಯು 
ಬಾಲಕಿಯರ ಪ್ರಾಥಮಿಕ ಶಾಲೆಯಾಗಿದ್ದು ಇಲ್ಲ ಬರುವ ಬಹಳಷ್ಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿದ್ಯಾರ್ಥಿಗಳು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಿಂದ 
ಬಂದವರಾಗಿರುತ್ತಾರೆ. 


ಗುಂಪು 


ಪುನರಾವರ್ತಿತ 
ವ್ಯವಕಲನ 


ಕೆಲವು ವಿಧಾನಗಳು 


ಸರಣಿ 

ಮೂರನೇ ತರಗತಿಯಲ್ಲ ಈಗಾಗಲೇ ಅವರು ಗುಂಪುಗಳನ್ನು 
ಬಳಸಿ ಭಾಗಿಸುವುದನ್ನು ಕಲಅತಿರುವುದರಿಂದ, ಸರಣಿಗಳನ್ನು 
ಉಪಯೋಗಿಸಿ ಭಾಗಿಸಲು ಮಕ್ಷಳಗೆ ಹೇಆದೆ. ಎಣಿಕೆಯನ್ನು 
ಉಪಯೋಗಿಸಿ ಸರಣಿಗಳನ್ನು (ಸಾಲು) ಮಾಡಲಾಗುತ್ತದೆ. ಮಕ್ಕಳು 
ಸಾಧ್ಯವಿರುವ ಎಲ್ಲ ಸರಣಿಗಳನ್ನು ಕೊಟ್ಟಿರುವ ಒಂದು ಸಂಖ್ಯೆಗೆ 
ಮಾಡಿ ಅಪವರ್ತ್ಯಗಳನ್ನು ಬರೆಯುತ್ತಾರೆ. ಮಕ್ಕಳು ಹೆಚ್ಚು ಹೆಚ್ಚು 
ಸರಣಿಗಳನ್ನು ಮಾಡಿದಾಗ ಅವರು ಒಂದು ಸಂಖ್ಯೆಯ 
ಅಪವರ್ತ್ಯಗಳ ಪರಿಕಲ್ಪನೆಗೆ ಹೆಚ್ಚು ಪರಿಚಿತರಾಗುತ್ತಾರೆ. 


ಸಾಂಪ್ರದಾಯಿಕ ಪದ್ಧತಿಯಲ್ಲ, ಕಲಕೆಯ ಅಂಶಗಳಲ್ಲಯೂ 
ಗುಣಾಕಾರದ ಮಧ್ಗಿಗಳ ಆಧಾರದಲ್ಲಯೇ ಎಲ್ಲವೂ ನಿಂತಿದೆ. 


ಸರಣಿಯ ರೀತಿಯಲ್ಲ ಮಾಡಿದಾಗ ಮಕ್ಕಳು ಚೆನ್ನಾಗಿ ಗ್ರಹಿಸುತ್ತಾರೆ 
ಹಾಗೂ 16ನ್ನು ಮೂರರ ಸಾಲುಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. 
ಏಕೆಂದರೆ ಮೂರರ ಐದು ಸಾಲುಗಳು ಮತ್ತು ಒಂದು (15 +1) 
ಬರುತ್ತದೆ ಎಂದು ಬಲ್ಲರು. ಈ ಎಲ್ಲವೂ ಒಂದು ಸಣ್ಣ 
ಅವಧಿಯಲ್ಲಯೇ ಆಗುತ್ತದೆ. ಒಳ್ಳೆಯ ಗ್ರಹಿಕೆಯು ಸಂಖ್ಯೆಗಳ 
ಉತ್ತಮ ಪರಿಕಲ್ಪನೆಯನ್ನು ಮೂಡಿಸುತ್ತದೆ ಎಂಬುದನ್ನು ಇದು 
ತಿಆಸುತ್ತದೆ. 


ಗಣಿತ ಮಾಲಾ 


ಗಣಿತದಲ್ಲ ಅಂಕಿಗಳ ಜ್ಞಾನವನ್ನು ಹೆಚ್ಚಸುವುದಕ್ಕಷ್ಟೇ ಸಂಖ್ಯಾರೇಖೆ 
ಭಾಗಾಕಾರವನ್ನು ಬಳಸುತ್ತಾರೆ. ದೈನಂದಿನ ಜೀವನದ ಇದು 
ಒಂದು ಅಮೂರ್ತ ಕಲ್ಲನೆಯಾಗಿರುವುದರಿಂದ ಸಂಖ್ಯಾರೇಖೆ 
ಭಾಗಾಕಾರವು ಒಂದು ದುಃಪ್ಪಪ್ಪವಾಗಿದೆ. ವಿದ್ಯಾರ್ಥಿಗಳಗೆ ಎಲ್ಪಿಂದ 
ಆರಂಭಸಬೇಕು ಎನ್ನುವುದೇ ಅರ್ಥವಾಗುವುದಿಲ್ಲ ಹಾಗೂ 
ನಿರಂತರವಾಗಿರಬೇಕು ಮತ್ತು ಮಧ್ಯದಲ್ಲ ಎಲ್ಲೂ ತುಂಡಾಗ- 
ಬಾರದು ಎನ್ನುವುದೇ ತಿಆದಿರುವುದಿಲ್ಲ ಎಂಬುದನ್ನು ಈ ಸಚಿತ್ರ 
ವಿವರಣಿಯು ತೋರಿಸಿಕೊಡುತ್ತದೆ. ಸಂಖ್ಯಾರೇಖೆಯ ಬೆ ಒಂದು 
ಉತ್ತಮವಾದ ಚಿತ್ರಣವನ್ನು ಗಣಿತಮಾಲಾ ಕಟ್ಟಕೊಡುತ್ತದೆ. ಇದು 
ಕಾಲ್ದನಿಕತೆಯ ಅಂಶವನ್ನು ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳು 
ಗಣಿತಮಾಲಾ ಉಪಯೋಗಿಸಿದಾಗ ಸಂಖ್ಯಾ ರೇಖೆಯ ಅರಿವನ್ನು 
ಹೆಚ್ಚಿಸಿಕೊಳ್ಳುತ್ತಾ ಕಡಿಮೆ ತಪ್ಪುಗಳನ್ನು ಮಾಡುತ್ತಾರೆ. 


ಆಂಪಿಕ ಭಾಗಲಭ್ಞ ವಿಧಾನ 


ನನ್ನ ಅನುಭವದಲ್ಲ ವಿದ್ಯಾರ್ಥಿಗಳು ಹಣವನ್ನು ನಿರ್ವಹಿಸುವುದರ 
ಮೂಲಕ ಸಂಕಲನ, ವ್ಯವಕಲನ. ಗುಣಾಕಾರ ಅಥವಾ 
ಬಾಗಾಕಾರವಿರಬಹುದು ಯಾವುದೇ ಪರಿಕಲ್ಪನೆಂಶುನ್ನು 
ಸುಲಭವಾಗಿ ಕಲಯುತ್ತಾರೆ. ಇದಕಾಗಿ ವಾನು ಆಟಕೆ ಹಣವನ್ನು 
ಬಳಸುತ್ತೇನೆ. ತರಗತಿಯನ್ನು ಐದು ಗುಂಪುಗಳಾಗಿ ವಿಭಜಸಿ 
ಅವುಗಳಗೆ ಘನಾಕ್ಕತಿ. ಘನ, ಸಿಅಂಡರು, ಶಂಕು ಹಾಗೂ ಗೋಳ 


ಮುಂತಾಗಿ ವಿವಿಧ ಆಕಾರಗಳ ಹೆಸರನ್ನು ಕೊಡಲಾಗುತ್ತದೆ. 


1 + 


Division as Repested Subtraction w/Remainder (Number Line) Name: 


he number line to solve the division problem. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


132 ಅನ್ನು ಎರಡರಲ್ಲ ಭಾಗಿಸುವುದು ಮೊದಲನೆಯ ಲೆಕ್ಕ. ಈ 
ಲೆಕ್ಕವನ್ನು ಬಡಿಸುವುದಕ್ಕೆ ಎರಡು ಕಡ್ಡಿಗಳರುವ ಚಿತ್ರವನ್ನು ಬರೆದು 
pA ಪಾಲನ್ನು ಅವುಗಳ ಮುಂದೆ ಬರೆಯುತ್ತಾರೆ. 

ಮಸ್ಯೆಗಳನ್ನು 
ಹುಡುಕಿಕೊಳ್ಳುತ್ತಾರೆ ಎಂಬುದು ಕಂಡುಬಂದಿದೆ. ಹಾಗಾಗಿ 
ತರಗತಿಯಲ್ಲ ಗಣಿತದ ಸಮಸ್ಯೆಗಳನ್ನು ಪರಿಹರಿಸುವುದು ಮಕ್ಕಳ 
ನಿಜಜೀವನದ ಪರಿಸ್ಥಿತಿಗಳಗೆ ಸಂಬಂದ ಹೊಂದಿದ್ದು 
ಅವುಗಳೊಂದಿಗೆ ಗುರುತಿಸಿಕೊಳ್ಳುವಂತೆ ಇರಬೇಕು (ವರ್ಸ್ಸಾಫೆಲ್‌ 


ಮತ್ತು ಇತರರು 2೦೦6). ಮೊದಲಗೆ ಅವರು ಒಂದು ನೂರನ್ನು 
ಮೂವತ್ತನ್ನು 
ಎರಡು ಹದಿನೈದುಗಳಾಗಿ ಭಾಗಿಸಿ ಕೊನೆಯದಾಗಿ ಎರಡನ್ನು 


ಎರಡು ಐವತ್ತುಗಳಾಗಿ ಭಾಗಿಸಿದರು. ಆನಂತರ 


ಎರಡು ಬಡಿಗಳಾಗಿ ಭಾಗಿಸಿದರು. ಪ್ರತಿಯೊಬ್ಬರಿಗೂ ಸಿಗುವ 
ಪಾಲನ್ನು ಎಣಿಸಿ, ಭಾಗಲಬ್ಞವನ್ನು ಲೆಕ್ಟಹಾಕಿ ಶೇಷವು ಉಳದಿಲ್ಲ 
ಎಂದು ಕಂಡುಕೊಂಡರು. 


ಗಣಿತದ ಒಂದು ಮುಖ್ಯ ಅಂಶವೆಂದರೆ ದಾಖಲೀಕರಣ. 
ಇದಾಗದಿದ್ದರೆ ಕಲಕೆ ಅಪೂರ್ಣಪೆನಿಸುತ್ತದೆ. ಚಟುವಟಕೆಯ 
ಮೂಲಕ್‌ ಪರಿಕಲ್ಪನೆಯನ್ನು ಕಅತಂತಾಗುತ್ತದೆ ಹಾಗೂ 
ದಾಖಲೀಕರಣದ ಮೂಲಕ ಪ್ರಕ್ರಿಯೆಯನ್ನು ಕಅತಂತಾಗುತ್ತದೆ. 
ಪರಿಕಲ್ಪನೆ ಹಾಗೂ ಪ್ರಕ್ರಿಯೆ ಎರಡೂ ಜೊತೆ ಜೊತೆಯಲ್ಲ 
ಹೋದಾಗಲಷ್ಟೇ ಸಂಬಂಧ ಕಲ್ತ್ಪಸಿಕೊಳ್ಳುವುದಕ್ಕೆ ಹಾಗೂ 
ಅರ್ಥೈಸಿಕೊಳ್ಳುವುದಕ್ಕೆ ಸುಲಭವಾಗುವುದು. ಮಕ್ಷಳು ತಾವಾಗಿಯೇ 
ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಆದರೆ ಶಿಕ್ಷಕರು ಎದುರುಗೊಳ್ಳ- 
ಬಹುದಾದ ತಕರಾರುಗಳನ್ನು ನಿವಾರಿಸಿ ಆ ಚಟುವಟಕೆಯಲ್ಲ ಎಲ್ಲ 
ಮಕ್ಕಳ ಸಮಾನ ಭಾಗವಹಿಸುವಿಕೆಯನ್ನು ಬಚಿತಪಡಿಸಿಕೊಳ್ಳಬೇಕು. 


ಕೆಲವು ಸಾಮಾನ್ಯವಾದ ತಪ್ಪುಗಳು 


ಭಾಗಕಾರದ ಒಂದು ಮುಖ್ಯ ಭಾಗವಾದ ವ್ಯವಕಲನದಲ್ಲ ಮಕ್ಷಳು 


ತಪ್ಪುಗಳನ್ನು ಮಾಡಬಹುದು. ಉದಾಹರಣೆಗೆ, 125 ರಲ್ಲ 8೦ನ್ನು 


ಕಳೆದಾಗ ಭಾಗಲಬ್ದವು 1೦0೦ಕ್ಕಿಂತ ಕಡಿಮೆ ಇರಬೇಕು. ಆದಾಗ್ಯೂ 
ಕೆಲವೊಮ್ಮೆ ಮಕ್ಷಳು ಇದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಏಕೆಂದರೆ 
ಇಲ್ಲ ವ್ಯವಕಲನದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳದೆ 
ಇರುವುದರ ಸಮಸ್ಯೆ ಸೈೈಯುದೆ. ಇದನ್ನು ಪರಿಹರಿಸದೆ ಮಗುವಿಗೆ 
ಭಾಗಾಕಾರವನ್ನು ಕಲಅಸುವ ಎಲ್ಲ ಪ್ರಯತ್ನವೂ ವ್ಯರ್ಥವಾಗುತ್ತದೆ. 
ಮೊದಲನೆಯ ರ ವ್ಯವಕಲನವನ್ನು ಕಲಅಸುವುದಾಗಿದೆ. 


ಕೆಲವೊಮ್ಮೆ ಮಕ್ಷಳೂ ತಮ್ಮ ಕೆಲಸ ವನ್ನು ಮಾಡುವಾಗ 
ಅಸಡ್ಡೆಯಿಂದ ತಪ್ಪುಗಳನ್ನು ಮಾಡುತ್ತಾರೆ. ಉದಾಹರಣೆಗೆ 
ಛಾಗಿಸಬೇಕಾದ ಸ ಸಂಖ್ಯೆಯ ಕೆಲವು ಅಂಕಿಗಳನ್ನು ಜಟ್ಟುಜಡುವುದು. 
ಶಿಕ್ಷಕರು ಈ ತಪುಗಳ ಕಡೆಗೆ ಎಚ್ಚರದಿಂದಿದ್ದು Ko ಹಿಂದಿರುವ 
ಮೂಲ ಪರಿಕಲ್ಪನೆಗಳನ್ನು ವಿವರಿಸುವುದಕ್ಕೆ ಸಿದ್ಧರಾಗಿರಬೇಕು. 


ಪ್ರತಿಯೊಂದು ಮಗುವು ಭಾಗಾಕಾರವನ್ನು ಕಲಅಯಬಹುದು 


ಭಾಗಾಕಾರವನ್ನು ಕಲಅಸುವಾಗ 
ಅನುಭವವನ್ನು 


ನನಗಾದ ಒಂದು ಉತ್ತಮ 


ಪರಿಹರಿಸುವುದಕ್ಕೆ ಮಕ್ಕಳು ಸಂತ ವಿಧಾನಗಳನ್ನು 


ನಾನು ಹಂಚಿಕೊಳ್ಳಬಯಸುತ್ತೇನೆ. ನನ್ನ 


ವಿದ್ಯಾರ್ಥಿ ಯೊಬ್ಬಳಗೆ ಅವಳ ಮನೆಪಾಠದ ಶಿಕ್ಷಕರು ಒಂದು 
ಭಾಗಾಕಾರದ ಲೆಕ್ಕವನ್ನು ಕೊಟ್ಟಿದ್ದರು. ತರಗತಿಯಲ್ಲ ಹೇಆಕೊಟ್ಟ 
ವಿಧಾನವನ್ನು ಬಕನಿ ಅವಳು ಲೆಕ್ಕವನ್ನು ಬಡಿಸಿದ್ದಳು. ಆದರೆ ಅವಳ 
ಮನೆಪಾಠದ ಶಿಕ್ಷಕರು ಇದನ್ನು ಅರ್ಥಮಾಡಿಕೊಳ್ಳದೆ ಅವಳು ತಪ್ಪು 
ಮಾಡಿದ್ದಾಳೆ ಎಂದು ಹೇಳುತ್ತಾ ಅದನ್ನು ಹೊಡೆದುಹಾಕ, ತಮಗೆ 
ಗೊತ್ತಿದ್ದ ದೀರ್ವ೯ ಭಾಗಾಕಾರ ವಿಧಾನವನ್ನು ಬಳಸಿ ಲೆಕ್ಕವನ್ನು 
ಬಡಿಸಿದರು. ಈ ವಿದ್ಯಾರ್ಥಿಯು ತನ್ನು ಶಿಕ್ಷಕರಿಗೆ ಇದನ್ನು 
ವಿವರಿಸಿ 'ನಮ್ಮಿಬ್ಗರಿಗೂ ಒಂದೇ ಉತ್ತರ ಬಂದಿದೆ' ಎಂದು 
ಸೂಚಿಸಿದಳು. ಶಿಕ್ಷಕರು ಇದನ್ನು ಒಪ್ಪಿ ಅವಳಗೆ ಮೆಚ್ಚುಗೆಯನ್ನು 
ಸೂಚಿಸಿದರು. ಬಜ ವಿದ್ಯಾರ್ಥಿಯು. ಈಗ ಅಚಿತಾರಾಷ್ಟ್ರೀಯ 
ಗಣಿತ ಒಲಂಪಿಯಾಡ್‌ ಪರೀಕ್ಷೆಯಲ್ಲ ತರಗತಿಗೆ 
ಮೊದಅಗಳಾಗಿದ್ದಾಳೆ ಹಾಗೂ ಐಎಂ& 2೭೦೭೦ ರ ಪರೀಕ್ಷೆಯ 
ಎರಡನೆಯ ಸುತ್ತಿಗೆ ಆಯ್ದೆಯಾಗಿದ್ದಾಳೆ. 


ಭಾಗಾಕಾರವನ್ನು ಕಲಯುವ ಸಣ್ಣ ಪರಿಧಿಯಲ್ಲ ಆಗಲೀ ಅಥವಾ 
ವಿಶಾಲ ಪರಿಧಿಯಲ್ಪ್ಲ ಗಣಿತದ ಕಲಕೆ ಇರಬಹುದು, ಮಕ್ಷಳ 
ಕಲಕೆಯ ಮೇಲೆ ಹಲವಾರು ಅಂಶಗಳು ಪರಿಣಾಮ ಚೀರುತ್ತವೆ. 
ಶಿಕ್ಷಕರು ಹಾಗೂ ಬೋಧನಾ ವಿಧಾನದ ಬಗೆಗಿನ ಅವರ ಜ್ಞಾನ, 
ಸೂಕ್ತವಲ್ಲದ ವಿಧಾನಗಳ ಬಳಕೆ ಹಾಗೂ ಅರಿವಿನ ಕೊರತೆ, 
ತರಗತಿಯ ಸನ್ನಿವೇಶಗಳು ಹಾಗೂ ಇತರ ಅಂಶಗಳು ಮಕ್ಷಳ 
ಕಲಕೆಯ ಮೇಲೆ ಪರಿಣಾಮ ಜೀರುತ್ತವೆ. 


ಮಕ್ಷಳಗೆ ಅದರಲ್ಪಯೂ ಹೆಣ್ಣುಮಕ್ಕಳಗೆ ಗಣಿತವು ಕಷ್ಟಕರ ಎಂಬುವ 
ನಂಬಕೆ ಇದೆ. ಇದು ಅಂಗ ಪಕ್ಷಪಾತ ಅಷ್ಟೇ. ಅರ್ನೆಸ್ಟ್‌ ಅವರ 
1976ರ ಅಧ್ಯಯನವು ಪ್ರಾಥಮಿಕ ಶಾಲಾ ಮಕ್ಷಳಲ್ಲ ಅಂಗೆ 
ತಾರತಮ್ಯಗಳು ಹಾಗೂ ಅವರ ಶಿಕ್ಷಕರ ವರ್ತನೆಗಳು ಇದರ ಮೇಲೆ 
ಗಮನಹರಿಸುತ್ತದೆ. ಗಣಿತಶಾಸ್ತ್ರದಲ್ಲ ಹೆಂಗಸರಿಗಿಂತ ಗಂಡಸರು 
ಉತ್ತಮರು ಎನ್ನು ವುದು ಪ್ರ ಷ್ಷವಾಗಿ ಒಂದು ತಪ್ಪು ಕಲ್ಪನೆ ಹಾಗೂ 
ಸಾಮರ್ಥ್ಯದ ಕ ಸಾಂಸ್ಕೃತಿಕ ಪ್ರಭಾವಗಳಂದಾಗಿ 
ವೃತ್ತಿಪರ ಮಹಿಳಾ ಗಣಿತಜ್ಞರ ಕೊರತೆಯುದೆ ಎನು ್ಸಿವುದರೊಂದಿಗೆ 
} ಅಧ್ಯಯನವು ಕೊನೆಗೊಳ್ಳುತ್ತದೆ. 


ಗಣಿತದ ಕಲಕೆಯು ಪ್ರತಿಯೊಬ್ಬರ ಹಕ್ಕು ಹಾಗೂ ಪ್ರತಿಯೊಂದು 
ಮಗುವಿಗೂ ಇದು ಸಾಧ್ಯ ಎಂದು ಸಾಚೀತುಪಡಿಸಲು ಹೆಣ್ಣುಮಕ್ಕಳ 
ಶಾಲೆಯಲ್ಲ ಶಿಕ್ಷಕನಾಗಿ ಕೆಲಸ ಮಾಡುತ್ತಿರುವ ನಾನು ಈ 
ಅವಕಾಶವನ್ನು ಬಳಸಿಕೊಂಡೆ. ಅವಕಾಶವಂಚಿತ 
EE ಬರುವ ಹೆೇಣ್ಣುಮಕ್ಷಳಗೆ ಗಣಿತಶಾಸ್ತ್ರದಲ್ಲ 
ಉತ್ತಮ ಸಾಭ್‌ನೆಗಳನ್ನು ಮಾಡಲು ಅವಕಾಶಗಳನ್ನು 
ಒದಗಿಸಖೇಕಾಗಿರುವುದು ನಮ್ಯ ಮುಂದಿರುವ ಅತ್ಯಂತ ಪ್ರಮುಖ 
ಸಾಮಾಜಕ ಪರಿವರ್ತನೆಯಾಗಿದೆ. ನಾನು ಆ ನಿಟ್ಟನಲ್ಲ 


ಕಾರ್ಯಪ್ರವೃತ್ತಳಾಗಿದ್ದೇನೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಆಕರಗಳು ಮತ್ತು ಹೆಚ್ಚನ &ದಿಗಾಗಿ 
https://www.academia.edu/11106660/TACKLING_THE_DIVISION_ALGORITHM 
https://grantwiggins.wordpress.com/2014/04/23/conceptual-understanding-in-mathematics/ 
http://www.ncert.nic.in/html/pdf/schoolcurriculum/position_papers/math.pdf 
http://faculty.etsu.edu/gardnerr/math-honors/theses/Horton-Thesis.pdf 


‘Developing mathematical power in whole number operations’ published by NCTM 


ಗೋಮತಿ ರಾಮಮೂರ್ತಿ ಅವರು ಪುದುಚೆರಿಯ ಸವರಾಯಲು ನಯಾಗರ್‌ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲ 
ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 16 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದಾರೆ ಮತ್ತು 
ಪುದುಚೆರಿಯಲ್ಲ ಸಿಬಿಎಸ್‌ಇ (CBSE) ಪಠ್ಯಕ್ರಮದ ನಿರ್ವಹಣಿಯಲ್ಲ ಸಂಪನ್ಯೂಲ ವ್ಯಕ್ತಿಯಾಗಿದ್ದಾರೆ. ಇವರು ತನ್ನು 
ಶಾಲೆಯಲ್ಲ ಗಣಿತ ಪ್ರಯೋಗಾಲಯವನ್ನು ನಡೆಸುತ್ತಿದ್ದಾರೆ ಮತ್ತು ಸಂಪೂರ್ಣವಾಗಿ ಮಕ್ಕಳ ಕೊಡುಗೆಯಿಂದ ಕೂಡಿದ 
ದ್ವಿಭಾಷಾ ಮಕ್ಕಳ ಗಣಿತ ಪತ್ರಿಕೆ 'A್ಣRಇAY'ನ ಸಂಪಾದಕಿಯಾಗಿದ್ದಾರೆ. ಪರಿಕಲ್ಪನಾ ತಿಳುವಳಕೆಗಾಗಿ ಗಣಿತದ ಬೋಧನೆ 
ಮತ್ತು ಕಅಕೆಯಲ್ಲ ವಿವಿಧ ಬೋಧನಾ ವಿಧಾನಗಳನ್ನು ಪ್ರಯೋಗಿಸುವುದರಲ್ಲ ಇವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. 
ಎಸ್‌ಸಿಇಆರ್‌ಟ(ತಮಿಳುನಾಡು)ಯಲ್ಲ ಪಠ್ಯಪುಸ್ತಕ ರಚನೆ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಒಂದನೇ ತರಗತಿ 
ಗಣಿತ ಪಠ್ಯಕ್ರಮವನ್ನು ರಚಸುವ ಲೇಖಕರಲ್ಲ ಒಬ್ಬರಾಗಿ ಸಾಕಷ್ಟು ಕೊಡುಗೆಯನ್ನು ಸಹಾ ನೀಡಿದ್ದಾರೆ. ಇವರನ್ನು 


gomurama@gmail.com ನಲ್ಪ ಸಂಪರ್ಕಿಸಬಹುದು. 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆ.ಸಿ 


54 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


